ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತೆರಡನೆಯ ಅಧಿವೇಶನ 
ಗುರುವಾರ, ದಿನಾಂಕ : 10 ನೇ ಡಿಸೆಂಬರ್‌, 2020 


ಬೀದರ್‌ ಜಿಲ್ಲಾ ಮುದ್ರಾಂಕ ಶುಲ್ಕ ಸಂಗ್ರಹವಾದ ಅಧಿಬಾರ ಶುಲ್ಕದ ಬಗ್ಗೆ 
ಶ್ರೀ ವಿಜಯ ಸಿಂಗ್‌(ಸ್ಪ್ಥಳೀಯ ಸಂಸ್ಥೆಗಳ ಕ್ಷೇತ್ರ) - 


377 (451) ಮಾನ್ಯ ಮುಖ್ಯಮಂತ್ರಿಗಳು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ - 


(ಅ) 2017-18 ಹಾಗೂ 2018-19ನೇ ಸಾಲಿನ ಬೀದರ್‌ ಜಿಲ್ಲಾ ಮುದ್ರಾಂಕ ಸಂಗ್ರಹವಾದ ಅಧಿಬಾರ ಶುಲ್ಕದ ಮೊತ್ತವನ್ನು ನಿಧಿ- 
3ರಲ್ಲಿ ಜಮಾ ಮಾಡಿರುವುದು ನಿಜವೇ; 


(ಆ) ಹಾಗಿದ್ದಲ್ಲಿ, ಬೀದರ್‌ ಜಿಲ್ಲೆಯ 5 ತಾಲ್ಲೂಕು ಪಂಚಾಯತಿ ವ್ಯಾಪ್ತಿಯಲ್ಲಿ ಕೈಗೊಳ್ಳಲಾಗಿರುವ ವಿವಿಧ ಕಾಮಗಾರಿಗಳ ಬಿಲ್ಲುಗಳ 
ಪಾವತಿ ಮಾಡುವ ಸಂಬಂಧ ಸಂಗ್ರಹಿಸಲಾದ ಅಧಿಭಾರ ಮೊತ್ತವಾದ ಸುಮಾರು 3.48 ಕೋಟಿ ರೂ.ಗಳನ್ನು ಖಜಾನೆ-2 ರಿಂದ 
ತಾಲ್ಲೂಕು ಪಂಚಾಯತಿ ನಿಧಿ-3ಕ್ಕೆ ಜಮಾ ಮಾಡುವಂತೆ ಬೀದರ್‌ ಜಿಲ್ಲಾ ಪಂಚಾಯತಿಯಿಂದ ಆರ್ಥಿಕ ಇಲಾಖೆಗೆ ಪ್ರಸ್ತಾವನೆ 
ಸಲ್ಲಿಸಿರುವ ಬಗ್ಗೆ ಕೈಗೊಂಡಿರುವ ಕ್ರಮಗಳೇನು; ಹಾಗೂ ಯಾವ ಕಾಲಮಿತಿಯಲ್ಲಿ ಕ್ರಮ ಕೈಗೊಳ್ಳಲು ಉದ್ದೇಶಿಸಿದೆ? 
(ವಿವರಗಳೊಂದಿಗೆ ಮಾಹಿತಿ ನೀಡುವುದು) 


